36 


ಶಾಲಾ ಆರೋಗ್ಯ ಕಾರ್ಯಕ್ರಮ ಒಂದು ನವೀನ 


ಭಾರ್ಗವ್‌ ಶ್ರೀ ಪ್ರಕಾಶ್‌ 


ಒಂದು ವೈಜ್ಞಾನಿಕ ಶಾಲಾ ಆರೋಗ್ಯ ಕಾರ್ಯಕ್ರಮ 


ಭವಿಷ್ಯದ ಪೀಆಗೆಯನ್ನು ರೂಪಿಸುವುದರಲ್ಲ ಶಿಕ್ಷಣವು ಸದಾ ಒಂದು 
ಪ್ರಬಲ ಶಕ್ತಿಯಾಗಿದೆ. ಪ್ರಸ್ತುತ ಕೋವಿಡ್‌-1೨ ಪಿಡುಗು 
ಸಮಾಜವನ್ನು ಮರುರೂಪಿಸಬಹುದಾದಂತಹ ಪಾಠವೊಂದನ್ನು 
ಪ್ರತಿಬಂಜಸುತ್ತಿದೆ. 


ಕೋವಿಡ್‌-19 ಪಿಡುಗು ನಮ್ಮ ಜೀವನ-ಶೈಅಂರುನ್ನು 
ಬದಲಾಯುಸಿಕೊಳ್ಳುವಂತೆ, ಮರುಹೊಂದಿಸಿಕೊಳ್ಳುವಂತೆ ಮಾಡಿದ 
ಈ ಸನ್ನಿವೇಶದಲ್ಲ ಭಾರತವು ಬಹುದೊಡ್ಡ ಸವಾಲುಗಳೊಂದಿಗೆ 
ಹೆಣಗಾಡುತ್ತಿದೆ. ಸಾಮಾನ್ಯ ಬದುಕಿಗೆ ಹಿಂದಿರುಗಲು ಪ್ರಯತ್ನಿಸ- 
ಬೇಕಿದ್ದು ಅದಕ್ಕೆ ಅಗತ್ಯವಾದ ಸಿದ್ಧತೆಗಳನ್ನು ನಾವು 
ಮಾಡಿಕೊಳ್ಳಬೇಕಿದೆ. ಮಕ್ನಳು ಸಾಮಾಜಕ ಅಂತರದ ಮಾರ್ಗದರ್ಶಿ 
ಸೂತ್ರಗಳನ್ನು ಪಾಅಸುತ್ತಾರೆ ಎಂಬುದನ್ನು ನಿರೀಕ್ಷಿಸಲಾಗದ 
ಕಾರಣ, ಅವರು ಸೋಂಕಿನ ವಾಹಕರಾಗುವ ಮತ್ತು ಲಕ್ಷಣರಹಿತ 
ಸೋಂಕಿತರಾಗಿರುವ ಸಾಧ್ಯತೆ ಹೆಚ್ಚರುತ್ತದೆ. ಅಮೆರಿಕ ಸಂಯುಕ್ತ 
ಸಂಸ್ಥಾನ ಮತ್ತು ದಕ್ಷಿಣ ಕೊರಿಯಾ ದೇಶಗಳಲ್ಲ ಶಾಲೆಗಳು 
ಪುನರಾರಂಭವಾದ ನಂತರದಲ್ಲ ಮಕ್ಕಳು ವೈರಾಣುವಿನ ಸೋಂಕಿಗೆ 
ಒಳಗಾಗಿದ್ದಲ್ಲದೇ ಅದಯ ಹರಡಲೂ ಕಾರಣರಾದರು ಎಂದು 
ಅಧ್ಯಯನಗಳು ತಿಆಸುತ್ತವೆ. ಜೊತೆಗೆ, ಕೋವಿಡ್‌-19ನ ಸೋಂಕಿಗೆ 
ಒಮ್ಮೆ ಒಳಗಾದ ನಂತರವೂ ಕೆಲ ತಿಂಗಳುಗಳಲ್ಲಯೇ 
ರೋಗನಿರೋಧ್‌ಕ ವ್ಯವಸ್ಥೆಯು ವೈರಾಣುವಿನ ವಿರುದ್ಧ 
ಹೋರಾಡುವ ಶಕ್ತಿಯನ್ನು ಕಳೆದುಕೊಂಡಾಗ ವ್ಯಕ್ತಿಯು ಮತ್ತೊಮ್ಮೆ 
ಸೋಂಕಗೆ ಒಳಗಾಗುವ ಸಾಧ್ಯತೆಯುದೆಯೆಂದು ಸಂಶೋಧಕರು 
ದೃಢಪಡಿಸಿದ್ದಾರೆ. 

ಅಕ್ಕಟ್ಟನ ಸಮಯ 

ಆದ್ದರಿಂದ ಪ್ರಸ್ತುತ ಸನ್ನಿವೇಶದಲ್ಲ ಹಾಗು ಕೋವಿಡ್‌1೨ ನಂತರದ 
ಭಾರತದ ಸಂದರ್ಭದಲ್ಲ ಮಕ್ಕಳಗೆ ಸೂಕ್ತ ರಕ್ಷಣೆಯನ್ನೊದಗಿ- 


ಸುವುದು ಅತ್ಯಂತ ಮುಖ್ಯವಾದುದು. ಶಾಲಾ ಆರೋಗ್ಯ 
ಕಾರ್ಯಕ್ರಮಗಳ ಮೂಲಕ ಮಗು ಮತ್ತು ಅದರ ಕುಟುಂಬದ 


ಸದಸ್ಯರಲ್ಲ ಅಗತ್ಯ ಅರಿವನ್ನು ಮೂಡಿಸುವುದಕ್ಕೆ ಒತ್ತು ನೀಡುವುದು 
ಒಂದು ವಿಧಾನ. ಇಂತಹ ಕಾರ್ಯಯೋಜನೆಗಳು ಸೋಂಕನ್ನು 
ತಡೆಯುವಲ್ಲ ಅತ್ಯವಶ್ಯವಾದ ಸ್ವಚ್ಛತೆ ಮತ್ತು ಜೀವನಶ್ಯಲ 
ಬದಲಾವಣಿಗಳ ಕುರಿತು ತಿಕುವಳಕೆ ನೀಡುವುದರ ಜೊತೆಜೊತೆಗೇ 
ಆರೋಗ್ಯದ ಮಟ್ಟವನ್ನೂ ಹೆಚ್ಚಿಸುತ್ತವೆ. ಶಿಕ್ಷಣದ ಮೂಲಕ 
ಆರೋಗ್ಯದಲ್ಲಿ ಬೃಹತ್‌ ಬದಲಾವಣೆಂರುನ್ನು ತರುವಲ್ಲಿ 
ಪ್ರಚೋದಿಸಬಹುದು ಎನ್ನುವ ಕಾರಣಕ್ಕೆ ಹಿಂದೆಂದೂ ಕಂಡಿರ- 
ದಂತಹ ಇಂದಿನ ಈ ಬಕ್ಕಟ್ಟನ ಪರಿಸ್ಥಿತಿಯನ್ನು ಐತಿಹಾಸಿಕ 
ಸಂಧಿಬಂದು ಎನ್ನಬಹುದು. ಪೋಷಕರು ಮತ್ತು ಆರೈಕೆದಾರರನ್ನು 
ತಮ್ಮ ಚಟುವಟಕೆಗಳಕಲ್ಲ ತೊಡಗಿಸಿಕೊಳ್ಳುವುದರ ಮೂಲಕ ಈ 
ಶಾಲಾಧಾರಿತ ಆರೋಗ್ಯ ಶಿಕ್ಷಣ ಯೋಜನೆಗಳು ಉದ್ದೇಶಿತ 
ಕಾರ್ಯಯೋಜನೆಯ ಬಲವನ್ನು ವರ್ಥ್ಧಿಸುವುದಕ್ಕೆ 
ಊರುಗೋಲಾಗಬಲ್ಲವು. ಈ ದಿಸೆಯಲ್ಲ ನಾವು ಸಾಕ್ಷಿ 
ಆಧಾರಿತವಾದ, ಅಳೆಯಲು ಸಾಧ್ಯವಿರುವಂತಹ ಮತ್ತು 
ಆರೋಗ್ಯದ ಅಸಮಾನತೆಯನ್ನು ಕೂಡ ಹೋಗಲಾಡಿಸುವಂತಹ 
ನವೀನ ಮಾದರಿಯೊಂದನ್ನು ಅಳವಡಿಸಿಕೊಂಡು ಅನುಸರಿಸ- 
ಬಹುದು. 


ವೈಜ್ಞಾನಿಕ ಪಠ್ಯಕ್ರಮವನ್ನು ಅಕವಡಿಸಿಕೊಂಡು ಅದರಂತೆ 
ಮಕ್ಕಳಗೆ ಕಅಸುವುದು ಹಾಗು ಪೋಷಕರನ್ನು ಕೂಡ ಅದರಲ್ಲ 
ತೊಡಗಿಸಿಕೊಳ್ಳುವುದರ ಮೂಲಕ ಶಾಲೆಗಳು ಆರೋಗ್ಯಕರ 
ಅಭ್ಯಾಸ-ಆಚರಣೆಗಳನ್ನು ರೂಢಿಸುವುದರಲ್ಲ ಮಹತ್ವದ 
ಪಾತ್ರವನ್ನು ವಹಿಸಬಲ್ಲವು. ತರಗತಿ ಕೊಠಡಿ ಮತ್ತು ಶಾಲಾ 
ಪರಿಸರದ ಸ್ವಚ್ಛತೆಯ ಕಡೆಗೆ ತತ್‌ಕ್ಷಣದ ಗಮನ ಹರಿವುದರಿಂದ 
ಆರೋಗ್ಯಕರ ರೂಢಿಗಳನ್ನು ಗಟ್ಟಿಗೊಳಸಬಹುದು. ಜೊತೆಗೆ 
ಅವುಗಳನ್ನು ಮನೆಗಕಳಲ್ಪಂಯೂ ಪಾಅಸಬಹುದು. 
ಉಗುರುಗಳನ್ನು ಕತ್ತರಿಸುವುದು. ಕೈಗಳನ್ನು ತೊಳೆದು- 
ಕೊಳ್ಳುವುದು, ಭೌತಿಕ ಸಂಪರ್ಕದ ಕುರಿತಂತೆ ಜಾಗರೂಕತೆ 
ವಹಿಸುವುದು ಇತ್ಯಾದಿ ವೈಯಕ್ತಿಕ ಸ್ವಚ್ಛತೆ ಅಥವಾ ಶುಚಿತ್ವದ 
ಸುಧಾರಣಿಗೆ ಸಂಬಂಧಿಸಿದಂತೆ ರೂಢಿಯಾಗುವ ಅಭ್ಯಾಸಗಳು 
ವೈರಾಣುವಿನ ಹರಡುವಿಕೆಯನ್ನು ತಡೆಗಟ್ಟುತ್ತವೆ. 


ಕೋವಿಡ್‌-19ಗೆ ಸಂಬಂಧಿಸಿದಂತೆ ಭಾರತದ ಉದ್ದಗಲಕ್ಕೂ ಕೈಗೊಳ್ಳಬಹುದಾದ ಕಾರ್ಯತಂತ್ರಗಳನ್ನು ಹೊಂದಿರುವ ಐದು ಹಂತಗಳ ಮಾದರಿಯು ಈ ಕೆಳಗಿನಂತಿದೆ. 


I N D 


I A 


ಪ್ರೇರೇಪಿಸು ಪೋಷಿಸು 


ಶಿಕ್ಷಕರು ಪ್ರತಿಯೊಂದು ತರಗತಿಯ ಸ್ಥಳೀಯ ಶಿಷ್ಟಾಚಾರ ಹಾಗು ಸಾಮದ್ರಿಗಳನ್ನು 
ಹಂತದಲ್ಲಿಯೂ ಪ್ರಸ್ತುತ ಹಾಗು ಸ್ಥಳೀಯ ಒದಗಿಸುವುದು. 

ಸಂಸ್ಕೃತಿ ಮತ್ತು ಅತ್ಯುತ್ತಮ ಅಭ್ಯಾಸ-ಆಚರಣೆಗಳ ವಿದ್ಯಾರ್ಥಿಗಳ ಮತ್ತು ಸಮುದಾಯದ 
ಆಧಾರದ ಮೇಲೆ ರೂಪಿಸಲಾದ ಆರೋಗ್ಯ ಅಗತ್ಯಗಳಗೆ ಗಮನ ನೀಡುತ್ತಲೇ 
ಯೋಜನೆಯ ರಾಯಭಾರಿಗಳಾಗುವಂತೆ ಹಂತಹಂತವಾದ ಮತ್ತು ನಾವೀಸ್ಯಪೂರ್ಣವಾದ 
ಪ್ರೇರೇಪಿಸುವುದು. ಸಮಾಜದ ಆರೋಗ್ಯವನ್ನು ವಿಧಾನಗಳನ್ನು ಪರಿಶೋಧಿಸುವುದು. 
ರೂಪಿಸುವುದು ತಮ್ಮ ಕರ್ತವ್ಯವೆಂದು ಅವರು 

ಭಾವಿಸುವಂತೆ ಬೆಂಬಲ ನೀಡುವುದು. 


ದಾಖಅಸು 


ಕಿರುಚಿತ್ರಗಳು. ವಿದ್ಯುನ್ಮಾನ ಹಾಗು ಮುದ್ರಿತ 
ರೂಪದ ಪೂರಕ ಸಾಮಗ್ರಿಗಳು ಮತ್ತು 
ಕೋವಿಡ್‌-19 ವಿರುದ್ಧ ಹೋರಾಟದಲ್ಲಿ 
ಕೈಜೋಡಿಸುವಂತೆ ಶಿಕ್ಷಕರಲ್ಲ ಮನವಿ 
ಮಾಡುವ ಸಾಮರ್ರಿಗಳು. 


2 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ವಿದ್ಯಾರ್ಥಿಗಳು ತಮ್ಮ ಆಲೋಚನೆ. ಆತಂಕ. 
ಭಯ ಮತ್ತು ಪ್ರಶ್ನೆಗಳನ್ನು ನಿರ್ಲೀತಿಯಿಂದ 


ರೂಪದಲ್ಲ ಮುಕ್ತ ಚರ್ಚೆ ಏರ್ಪಡಿಸುವುದು 
(ಉದಾಹರಣೆಗೆ, ಪ್ರತಿನಿತ್ಯ ಹದಿನೈದು ನಿಮಿಷ). 


ಬಹುಮುಖ್ಯ ಭಾಗವಾಗಿರುವ ಕಾರಣ 
ದಾಖಲೆಗಳನ್ನು ಇಡುವುದು (ಆರೋಗ್ಯ, 
ಆಹಾರ ಸೇವನೆ, ರೋಗಲಕ್ಷಣಗಳು. 
ನೆರೆಹೊರೆಯಲ್ಲ ಕೋವಿಡ್‌-1೨ ಪ್ರಕರಣಗಳು) 
ಹಾಗು ಪುರಾವೆಗಳನ್ನು ಸಂಗ್ರಹಿಸುವುದು. 


ದತ್ತಾಂಶ ವಿಶ್ಲೇಷಣಿಗೆ ಹಾಗು ಯಂತ್ರ ಕಆಕೆಗೆ 
ಅನುವಾಗುವಂತೆ ವಿದ್ಯುನ್ಮಾನ ಸಮೀಕ್ಷೆಗಳು. 
ವ್ಯಕ್ತಪಡಿಸಲು ಅವರೊಂದಿಗೆ ನಿತ್ಯವೂ ನಿಯಮಿತ ವೈಯಕ್ತಿಕ ಆರೋಗ್ಯ ದಾಖಲೆಗಳ 
ವಿದ್ಯುನ್ಮಾನ ರೂಪದ ಪೂರಕ ದಾಖಲೆಗಳು. 


An ttorative framework of invoking the oarticioation of one of our nations reatest assets cur teachers 


ಬೋಧಿಸು 


ರೋಗದ ಅಪಾಯವನ್ನು ತಗ್ಗಿಸಲು ವೈಯಕ್ತಿಕ 
ಮತ್ತು ಸಾಮುದಾಂುಕ ನೈರ್ಮಲ್ಯದ 
ಅಭ್ಯಾಸ- ಆಚರಣೆಗಳು. ತಪ್ಪುಕಲ್ಪನೆ/ನಂಜಕೆ 
ಮತ್ತು ಖಣಾತ್ಯಕ ಸಂಬಂಧವನ್ನು 
ಇಲ್ಲವಾಗಿಸುವುದು. 


ಕ್ರಮಗಳು 


'ಕ್ರಮ/ಕ್ರಿಯೆಯತ್ತ ಒಲವು ಜೊತೆಗೆ 
ಫಅತಾಂಶ/ಪರಿಣಾಮವನ್ನು ಅಳೆಯುವ ಬದ್ಧತೆ. 
ನಿರಂತರ ನಾಪೀಸ್ಯತೆ ಮತ್ತು ಪರಿಷ್ಠರಣ/ 
ಸುಧಾರಣೆಯ ಮಾದರಿಯನ್ನು ರೂಪಿಸುವುದು. 


ವೈಯಕ್ತಿಕ ಪೃಚ್ಛತೆ ಮತ್ತು ಸಾಮುದಾಲಯುಕ 
ಬೆಂಬಲದ ಮೇಲೆ ಒತ್ತು ನೀಡುವ ಹಾಡು. 
ಕಾರ್ಯಹಾಕೆ (ವಕ್ಷೀಬ್‌), ಶಿಕ್ಷಕರಿಗೆ 
ನೆರವಾಗುವ ಪರಿಕರಗಳು ಮುಂತಾದ 


ಸಮುದಾಯದಲ್ಲನ ಕ್ರಿಯೆ/ಕಾರ್ಯ/ಕ್ರಮಗಳನ್ನು 
ಬೆಂಬಅಸುವುದು. ರಾಷ್ಟ್ರೀಯ ನಾಯಕತ್ವ 
ಮಂಡಳ. ಪ್ರಶಸ್ತಿ-ಪುರಸ್ಥಾರಗಳು ಹಾಗು 
ವಿತ್ತೀಯ ಸಂಭಾವನೆಗಳನ್ನು ಸ್ಥಾಪಿಸುವ 
ಮೂಲಕ ಕೊಡುಗೆಯನ್ನು ಗುರುತಿಸುವುದು. 


ಸಹಾಯಕ ಸಾಮರ್ರಿಗಳನ್ನು ನಿರ್ಮಿಸಿ, 
ಒದಗಿಸುವುದು. 


ಆಯಾ ಯತುಮಾನದಲ್ಲ ಲಭ್ಯವಿರುವ ಧಾನ್ಯ, ಹಣ್ಣು. 
ತರಕಾರಿಗಳನ್ನು ಒಳಗೊಂಡ ಪೋಷಕಾಂಶಭರಿತ ಆಹಾರ- 
ಕ್ರಮವನ್ನು ರೂಢಿಸಿಕೊಳ್ಳುವಂತೆ ಶಿಕ್ಷಕರು ಸಮರಗ್ರ ಶಿಕ್ಷಣ 
ವಿಧಾನಗಳ ಮೂಲಕ ಮಕ್ಕಳನ್ನು ಉತ್ತೇಜಸಬಹುದು. ಜೊತೆ- 
ಜೊತೆಗೇ ಮಕ್ನಳು ಸಂಸ್ಥರಿತ ಆಹಾರವನ್ನು ಹಾಗು ರೋಗ- 
ನಿರೋಧಕ ಶಕ್ತಿಯನ್ನು ಕುಗ್ಗಿಸುವ ಸಕ್ಕರೆಯನ್ನು ಅತಿಯಾಗಿ 
ಹೊಂದಿರುವ ಪಾನೀಯಗಳನ್ನು ಸೇವಿಸದಂತೆ ಅವರ ಅರಿವು 
ಮೂಡಿಸಬೇಕು. ಪ್ರಾಣಾಯಾಮ ಮತ್ತು ದೈಹಿಕ ಚಟುವಟಕೆಗಳು 
ವ್ಯಕ್ತಿಗತ ಹಾಗು ಸಾಮೂಹಿಕ ರೋಗನಿರೋಧಕ ಶಕ್ತಿಯನ್ನು 
ಬಲಪಡಿಸುವ ನಿಟ್ಟನಲ್ಲ ಇನ್ನೊಂದು ಆಯಾಮವನ್ನೊದಗಿಸುತ್ತವೆ. 


Inspire ಪ್ರೇರೇಪಿಸು 


ಪ್ರತಿಯೊಂದು ತರಗತಿಯ ಹಂತದಲ್ಲಯೂ ತಮ್ಮ ವಿದ್ಯಾರ್ಥಿಗಳ 
ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ಹೊಣಿಯನ್ನು ಇಚ್ಛ್ಯಾ- 
ಪೂರ್ವಕವಾಗಿ ತೆಗೆದುಕೊಳ್ಳುವಂತೆ ಶಿಕ್ಷಕರನ್ನು ಪ್ರೇರೇಪಿಸುವುದು 
ಮೊದಲ ಹಂತದ ಗುರಿಯಾಗಿರುತ್ತದೆ. ಹೆಚ್ಚನ ವೇಳ ಶಿಕ್ಷಕರೇ 
ಅತಿಯಾದ ಹೊಣಿಗಾರಿಕೆಗಳ೦ದ ಬಳಲುತ್ತಿದ್ದು. ದೇಶದುದ್ದಗಲಕ್ಕೂ 
ಶಿಕ್ಷಕರ ಕೊರತೆಯೂ ಇರುವುದು ಸವಾಲನ್ನು ಮತ್ತಷ್ಟು ಹೆಚ್ಚಿಸಿದೆ. 
ಹಾಗಾಗಿ, ಹಿಂದೆಂದೂ ಕಂಡಿರದಂತಹ ಪಿಡುಗಿನ ಈ ಸಂದರ್ಭದಲ್ಪ 
ಶಿಕ್ಷಕರನ್ನು ಆರೋಗ್ಯ ಸಂಬಂಧೀ ಕಾರ್ಯಯೋಜನೆಗಳಗೆ 
ಕಡ್ಡಾಯವಾಗಿ ನಿಯೋಜಸಲೇಚಬೇಕಾಗಿದೆ. 


ಚಾರಿತ್ರಿಕವಾಗಿ ನೋಡಿದಾಗ, ಭಾರತದಲ್ಲ ವಿದ್ಯಾರ್ಥಿಗಳ 
ಜೀವನದಲ್ಲ ಶಿಕ್ಷಕರ ಪಾತ್ರವು ತುಂಬಾ ಮಹತ್ವದ್ದೆಂದು 
ಪರಿಗಣಿಸಲಾಗಿದ್ದು. ಶಿಕ್ಷಕರು ಸಮಾಜವನ್ನು ರೂಪಿಸುವು- 
ದರಲ್ಲಯೂ ಪಾತ್ರ ವಹಿಸುತ್ತಾರೆ ಎನ್ನುವುದನ್ನು ಮರೆಯುವಂತಿಲ್ಲ. 
ಪಿಡುಗಿನ ವಿರುದ್ಧ ಹೋರಾಡಬೇಕಾದ ಇಂದಿನ ಸಾಮಾಜಕ 
ಸನ್ನಿವೇಶದಲ್ಲ ಶಿಕ್ಷಕರಿಗೆ ಹೊಣೆಯನ್ನು ವಹಿಸುವ ಮೂಲಕ ಮತ್ತೆ 
ಅವರಿಗೆ ಹಿಂದಿನ ಉದಾತ್ತ ಸ್ಥಾನವನ್ನು ಕಲ್ಪಸಿಕೊಡಲು ಸಾಧ್ಯ. 
ಆದ್ದರಿಂದ. ಶಿಕ್ಷಕರೇ ತಮ್ಮ ಹೊಣಿಗಳನ್ನು ಅರಿತು, ಸ್ವಇಚ್ಛೆಯಿಂದ 
ಕಾರ್ಯನಿರ್ವಹಿಸಲು ಮುಂದಾಗುವಂತೆ, ಮಕ್ಷಕ ಆರೋಗ್ಯದ 
ಜವಾಬ್ದಾರಿಯನ್ನು ಹೊರುವಂತೆ ಆಗಬೇಕು. ಏಕೆಂದರೆ, ಅವರ 
ಸ್ವಪ್ರೇರಿತ ಭಾಗವಹಿಸುವಿಕೆಯು ಉತ್ತಮ ಫಅತಾಂಶವನ್ನು 
ನೀಡುತ್ತದೆ. 


ಸಾಂಕ್ರಾಮಿಕದ ವಿರುದ್ಧದ  ಹೋರಾಟದಲ್ಲ ಶಿಕ್ಷಕರು 
ಮುಂಚೂಣಿಯ ರಕ್ಷಣಾ ಕಾರ್ಯಕತರ್ತರಾಗುವುದರಿಂದ ಅವರು 
ಸಂಬಂಧಿತ ಕಾಂರ್ಯ£ಚಟುವಟಕೆಗಳನ್ನು ತಮ್ಮದೇ ಎಂಬ 
ಭಾವದಲ್ಲ ನಿರ್ವಹಿಸ-ಬೇಕಾದುದು ತುಂಬಾ ಮುಖ್ಯ. ಇಂತಹ 
ಬಾವನೆಗಳು ಅವರಲ್ಲ ಬೆಳೆಂಶುಬೇಕೆಖ ಎಂದಾದಲ್ಲ 
ಕಾರ್ಯಸಾಧ್ಯವಾದ ಪರಿಹಾರೋ-ಪಾಯಗಳನ್ನು ಯೋಚಿಸಿ, 
ಯೋಜಸುವ ಹಂತದಲ್ಲಯೂ ಸಲಹೆ-ಸೂಚನೆಗಳನ್ನು ನೀಡುವ 
ಸ್ವಾತಂತ್ರ್ಯ ಅವರಿಗೆ ಇರಬೇಕು ಎನ್ನುವುದನ್ನು ಮುಖ್ಯವಾಗಿ 
ಮನಗಾಣಬೇಕು. 


ಸೂಚಿತ ವಿಧಾನ 


ಕೋವಿಡ್‌-19 ವಿರುದ ಹೋರಾಡುವ ನಿಟ್ಟಿನಲ್ಲಿ. ತಮ್ಮ 
ಸಹೋದ್ಯೋಗಿಗಳನ್ನು ತೊಡಗಿಸಿಕೊಳ್ಳಲು. ಶಿಕ್ಷಕರ ವಿಚಾರ 
ಗೋಷ್ಠಿ, ಶಿಟರಗಳ್ಲ ಉಪಯೋಗಿಸಲು ಅಥವಾ ಶಿಕ್ಷಕರು ಘೇ 
ಹೋರಾಟದಲ್ಲಿ ಕೈಜೋಡಿಸುವಂತೆ ಕರೆಕೊಡಲು ಅನುವಾಗುವ 


ರೀತಿಯಲ್ಲ ಶಾಲಾ ಶಿಕ್ಷಕರು ಸಣ್ಣಹಟ್ಟ ಶ್ರವ್ಯ/ದೃಶ್ಯ 
ಸಂದೇಶಗಳನ್ನು ನೀಡಬಹುದು. ಪೂರಕ ವಿದ್ಯುನ್ಮಾನ ಸಾಮದ್ರಿಯ 
ರೂಪದಲ್ಲ ಕಿರುಚಿತ್ರವನ್ನು ಅಥವಾ ಜಾಹೀರಾತನ್ನು 
ನಿರ್ಮಿಸಬಹುದು. 


N-Nurture ಪೋಷಿಸು 


ಸ್ಥಳೀಯ ಆಚರಣೆ, ಸಂಪ್ರದಾಯ-ಪಧ್ಧತಿಗಳನ್ನು ಗಮನದಲ್ಲರಿಸಿ- 
ಕೊಂಡು ನಿಯಮಿಸಿದ ಸಾಕ್ಷಿ ಆಧಾರಿತ ಮತ್ತು ವೈಜ್ಞಾನಿಕ 
ಬೆಂಬಲವನ್ನು ಪಡೆದಿರುವ ಶಿಷ್ಠಾಚಾರ ಮತ್ತು ಸಾಮರ್ರಿಗಳನ್ನು 
ಶಿಕ್ಷಕರಿಗೆ ಒದಗಿಸುವುದು ಎರಡನೆಯ ಹೆಜ್ಚೆ. 


ಕೋವಿಡ್‌-1೨ನ ವಿರುದ್ಧ ನಡೆಯುತ್ತಿರುವ ಹೋರಾಟವನ್ನು 
ತೆಗೆದುಕೊಂಡರೆ, ಜಾಗತಿಕವಾಗಿ ಒಟ್ಟಾರೆ ಮನುಕುಲಕ್ಕೆ 
ಅನ್ನಯುಸಬಹುದಾದ ಒಂದೇ ಪರಿಹಾರವಿದ್ದಂತೆ ಕಾಣುವುದಿಲ್ಲ. 
ಸಾಮಾಜಕ ಅಂತರವನ್ನು ಪಾಅಸುವ ಮತ್ತು ಕೈಗಳನ್ನು 
ಶುಚಿಗೊಳಸುವ ಕ್ರಿಯೆಗಳು ನಮ್ಯ ದೇಶದ ಕೆಲವು ಭಾಗಗಕಲ್ಪ 
ಹಾಗು ಜನಸಂಖ್ಯೆಯ ಬಹುಭಾಗಕ್ಕೆ ಅನುಸರಿಸಲು ಕಷ್ಟವೇ. 
ಹಾಗಿರುವಾಗ ನಾವು ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನು ಸುಧಾರಿಸಲು 
ಸ್ಥಳೀಯವಾಗಿ ಹೆಚ್ಚು ಬಳಕೆಯಲ್ಪರುವ ಹಾಗು ಸಾಂಸ್ಕೃತಿಕವಾಗಿ 
ಪ್ರಸ್ಲುತವಾಗಿರುವ ವಿಧಾನಗಳನ್ನು ಅನ್ನೇಷಿಸಬಹುದು. ಶಿಕ್ಷಕರು 
ತಮ್ಮ ವಿದ್ಯಾರ್ಥಿಗಳಗೆ ಸೂಕ್ತವಾದುದನ್ನು ಅವುಗಳಂದ 
ಆಯ್ದುಕೊಳ್ಳಬಹುದು. ಆದ್ದರಿಂದ ಅತ್ಯುತ್ತಮ ಆಚರಣಿಗಳನ್ನು 
ವಿದ್ಯುನ್ಮಾನ ರೂಪದಲ್ಲ ಸಂಗ್ರಹಿಸುವುದರ ಮೂಲಕ 
ಪರಿಹಾರೋಪಾಯಗಳ ವ್ಯಾಪಕ ಪಟ್ಟಿಯೊಂದನ್ನು ಒದಗಿಸುವುದು 
ಅಗತ್ಯ. ಪಿಡುಗಿನ ಈ ಅವಧಿಯಲ್ಲ ಮಕ್ಕಳಗೆ ಹೆಚ್ಚುವರಿ ಗಮನ 
ಹಾಗು ಪೋಷಣೆಯ ಅವಶ್ಯಕತೆಯುದೆ. 


ಸೂಚಿತ ವಿಧಾನ 


ಅ) ತಮ್ಮ ತರಗತಿಯ ವಿದ್ಯಾರ್ಥಿಗಳು ನಿತ್ಯವೂ 10-15 ನಿಮಿಷಗಳ 
ಕಾಲ, ಕೋವಿಡ್‌-1೨ ಕುರಿತಂತೆ ತಮ್ಮ ಆಲೋಚನೆ, ಆತಂಕ, 
ಭಯ ಮತ್ತು ಪ್ರಶ್ನೆಗಳನ್ನು ಸುರಕ್ಷಿತವಾಗಿ ವ್ಯಕ್ತಪಡಿಸುವಂತೆ 
ಮುಕ್ತವಾದ ಚರ್ಜೆಗೆ ಶಿಕ್ಷಕರು ಅನುವು ಮಾಡಿ. ವೃತ್ತ 
ಉತ್ತೇಜನಕೊಡಬಹುದು. ಈ ಪ್ರಕ್ರಿಯೆಯು ಮಕ್ಕಳನ್ನು 
ಉತ್ತಮ ನೈರ್ಮಲ್ಯ ಹಾಗು ಆಚರಣಿಗಳ ರಾಯಭಾರಿ- 
ಗಳಾಗುವಂತೆ. ಅವರು ತಮ್ಮತಮ್ಮ ಮನೆಗಳಲ್ಲಯೂ 
ಪರಿವರ್ತನೆಯ ಹರಿಕಾರರಾಗುವಂತೆ ಮಾಡುತ್ತದೆ. 


ಬ) ಹಾಗೆ ಆದಾಗ, ಈ ಚರ್ಚೆಯ ಅವಧಿಯಲ್ಲ ಯಾವುದೇ 
ಮಗುವಿಗೆ ಸಮಸ್ಯೆಯುದೆ ಎಂದು ಕಂಡುಬಂದಲ್ಲಿ ಶಿಕ್ಷಕರು 
ಅದಕ್ಕೆ ಹೆಚ್ಚನ ಸಮಯವನ್ನು ವ್ಯಯುಸಬಹುದು. ಅಗತ್ಯವಿದ್ದರೆ 
ಸಮಸ್ಯೆಯನ್ನು ಪರಿಹರಿಸಲು ಮಗುವಿನ ಕುಟುಂಬವನ್ನೂ 
ತೊಡಗಿಸಿಕೊಳ್ಳಬಹುದು. 


D-Document ದಾಖಅಸು 


ದಾಬಲೆಗಳನ್ನಿಡುವುದು ಹಾಗು ಪುರಾವೆಗಳನ್ನು ಒಗ್ಗೂಡಿಸುವುದು 
ವೈಜ್ಞಾನಿಕ ಶೋಧನೆಯ ಮತ್ತು ಆಚರಣಿ-ಅನುಸರಣಿಯ ಅಗತ್ಯ 
ಮತ್ತು ಅತಿಮುಖ್ಯ ಭಾಗ. ತರಗತಿಗೆ ಸಂಬಂಧಿಸಿದಂತೆ 
ದಿನಚರಿಯಲ್ಲ ಟಪ್ಪಣಿಗಳನ್ನು ನಮೂದಿಸುವ ಅಥವಾ ಆರೋಗ್ಯ 
ದಾಖಲೆಗಳನ್ನು ಇಡುವಂತಹ ಸರಳ ಸಾಧನಗಳು ಕೊರೊನಾ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


37 


38 


ವೈರಾಣು ಹೇಗೆ ತಗುಲುತ್ತದೆ ಮತ್ತು ಹರಡುತ್ತದೆ ಎನ್ನುವುದನ್ನು 
ತಿಆಂಯಲು ಸಹಾಯ ಮಾಡುತ್ತದೆ. ಇದಕ್ಕಾಗಿ ಶಿಕ್ಷಕರು 
ಹಾಜರಾತಿಯನ್ನು ಮತ್ತು ಗೈರುಹಾಜರಿಗೆ ಕಾರಣವನ್ನು 
ನಮೂದಿಸುವುದು ಅಗತ್ಯ. ಮಕ್ಕಳಗೆ ನಿತ್ಯವೂ ದಿನಚರಿಯನ್ನು 
ಬರೆಯುವಂತೆ ಹೇಕಬಹುದು. ಆನಂತರದಲ್ಲ ಅವರ ಆರೋಗ್ಯಕ್ಕೆ 
ಸಂಬಂಧಿಸಿದಂತೆ ಅಪಾಯಕಾರಿ ಅಂಶಗಳಾವುವು ಎಂಬುದನ್ನು 
ನಿರ್ಧರಿಸಲು ಅದನ್ನು ಬಐಕಸಬಹುದು. ಜೊತೆಗೆ, ಮಕ್ಕಳು ತಮ್ಮ 
ಮನೆಯಲ್ಲ ತೊಡಗಿಕೊಳ್ಳುವ ಈ ಕೆಳಗಿನ ಚಟುವಟಕೆಗಳನ್ನು 
ನಮೂದಿಸಿ ದಾಖಬಅಸುವಂತೆ ಹೇಳಬಹುದು. 


« ಸೇವಿಸುವ ಆಹಾರ ಮತ್ತು ಅದನ್ನು ಎಷ್ಟು ಬಾರಿ, ಯಾವ 
ಪ್ರಮಾಣದಲ್ಲ ಸೇವಿಸುತ್ತಾರೆ ಎನ್ನುವುದು. 

* ವ್ಯಕ್ತಿಗತ ಅನಾರೋಗ್ಯದ ಲಕ್ಷಣಗಳು. 

* ಕುಟುಂಬದ ಅತ್ಯಂತ ನಿಕಟ ಸದಸ್ಯರು ಮತ್ತು ಆರೈಕೆದಾರರ 
ಆರೋಗ್ಯ ಸಂಬಂಧೀ ಲಕ್ಷಣಗಳು. 

*  ನೆರೆಹೊರೆಯಲ್ಲ ಕಂಡುಬರುವ ಕೋವಿಡ್‌-19 ಸ್ಥಿತಿಗತಿ. 


ಸೂಚಿತ ವಿಧಾನ 


ಅ) ಶಿಕ್ಷಕರಿಗೆ ಸುಲಭವಾಗಿ ಲಭ್ಯವಾಗುವಂತೆ ದಾಖಲೆಗಳನ್ನು 
ವಿದ್ಯುನ್ಮಾನ ಹಾಗು ವಿದ್ಯುನ್ಮಾನವಲ್ಲದ ರೂಪದಲ್ಲಿ 
ಇಡುವುದನ್ನು ಮತ್ತು ಸಾಧ್ಯವಾದಷ್ಟೂ ಕಡಿಮೆ ತಂತ್ರ- 
ಜ್ಞಾನವನ್ನು ಬಳಸಿ ಅವುಗಳನ್ನು ಪಡೆದುಕೊಳ್ಳಲು ಅನುವಾಗು- 
ವಂತೆ ಪ್ರೋತ್ಸಾಹಿಸುವುದು. 


ಬ) ಊರ್ಜತ ರೂಪದ ಭೌತಿಕ ಅಥವಾ ವಿದ್ಯುನ್ಮಾನ ಸಮೀಕ್ಷೆಗಳು : 
ಸರಳವಾದ ಮತ್ತು ವಯೋಮಾನಕ್ಷೆ ಸೂಕ್ತವಾದ ದಾಬಲಾತಿ 
ಉಪಕರಣಗಳನ್ನು ಒದಗಿಸಲು ಅನುಕೂಲವಾಗುವ ಹಾಗೆ 
ಶಿಕ್ಷಕರು ದಿನಚರಿ ಪುಸ್ತಕಗಳನ್ನು ಅಭವೃದ್ಧಿಪಡಿಸಬಹುದು. ಅವು 
ಸ್ಥಳೀಯ ಭಾಷೆಯಲ್ಲದ್ದು ಮಗುವಿಗೆ ಸುಲಭವಾಗಿ 
ಅರ್ಥವಾಗುವಂತಿರಬೇಕು. ನಮೂದು ಮತ್ತು ನಿರ್ವಹಣಿಯ 
ದೃಷ್ಟಿಯಿಂದ ದೊಡ್ಡ ಪ್ರಮಾಣದ ಭೌತಿಕ ದಾಖಲೆಗಳು ಒಡ್ಡುವ 
ವ್ಯಾವಹಾರಿಕ ಸವಾಲುಗಳನ್ನು ಪರಿಗಣಿಸಿ, ಕಾಗದಪತ್ರ- 
ಆಧಾರಿತ ದಾಖಲೀಕರಣ ಪ್ರಕ್ರಿಯೆಯನ್ನು ಸಾಧ್ಯವಾದಷ್ಟೂ 
ತಪ್ಪಿಸುವ ಹಾಗೆ ಶಿಫಾರಸ್ತು ಮಾಡಬಹುದು. ಜೊತೆಗೆ, 
ವಿದ್ಯುನ್ಕಾನ ಸ್ವರೂಪದಲ್ಲರುವ ದಾಖಲೆಗಳನ್ನು ದತ್ತಾಂಶ 
ವಿಶ್ಲೇಷಣೆಗೆ ಒಳಪಡಿಸಲೂ ಸುಲಭವಾಗುತ್ತದೆ. 


ಕ) ಶಿಕ್ಷಕರ ಮೇಅನ ಹೊರೆಯನ್ನು ಕಡಿಮೆ ಮಾಡಲು ದಕ್ಷ 
ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕಿದ್ದು. ಈ ನಿಟ್ಟನಲ್ಲ 
ತಂತ್ರಜ್ಞಾನದ ಸಾಧನಗಳು ಹಾಗು ವಿಶ್ಲೇಷಣೆಗಳು, 
ದತ್ತಾಂಶಗಳ೦ದಲೇ ರೂಪಿತವಾದ ಹಾಗು ಆಚರಣಿಯಲ್ಲ 
ತರಬಹುದಾದ ಅಂಶಗಳನ್ನು ಒದಗಿಸಬಲ್ಲವು. 


I-Instruct ಬೋಧಿಸು 


ವೈರಾಣು ಸೋಂಕಿನಿಂದಾಗುವ ಅಪಾಯವನ್ನು ತಗ್ಗಿಸುವ ನಿಟ್ಟನಲ್ಲ 
ಶಿಕ್ಷಕರು. ವೈಯಕ್ತಿಕ ಮತ್ತು ಸಾಮುದಾಯುಕ ನೈರ್ಮಲ್ಯದ ಕುರಿತು 
ಮಾತನಾಡಬಹುದು. ಅವು. ಸಾರ್ವಜನಿಕ ಸ್ಥಳಗಳಲ್ಲ 
ಉಗಿಯದಿರುವುದು, ಉಗುರುಗಳನ್ನು ಕತ್ತರಿಸಿ ಸ್ವಚ್ಛವಾಗಿಟ್ಟು- 
ಕೊಳ್ಳುವುದು. ಯಾವುದೇ ತರಹದ ವಸ್ತು ಮತ್ತು ಮೇಲ್ಕೈಗಳೊಡನೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


ಶರೀರದ ಭಾಗಗಳು ನೇರ ಸಂಪಕಕಕ್ಷೆ ಬರದಂತೆ ನೋಡಿ- 
ಕೊಳ್ಳುವುದು. ಸಾಧ್ಯವಿದ್ದಲ್ಲೆಲ್ಲ ವೈಯಕ್ತಿಕ ಅಂತರವನ್ನು ಕಾಪಾಡಿ- 
ಕೊಳ್ಳುವುದು. ಸಾಧ್ಯವಿದ್ದರೆ ಕೈಗಳನ್ನು ಆಗಾಗ ತೊಳೆದು- 
ಕೊಳ್ಳುವುದು. ನೈಸರ್ಗಿಕ ಮಾರ್ಜಕಗಳು. ಸೋಂಕುನಿವಾರಕಗಳ 
ಬಳಕೆ ಮತ್ತು ಇಂತಹ ರಾಸಾಯನಿಕಗಳಂದಾಗುವ ಅಪಾಯ. 
ಸೀನುವಾಗ ಮೂಗು. ಬಾಯುಗಳನ್ನು ಹೇಗೆ ಮುಚ್ಚಿಕೊಳ್ಳಬೇಕು, 
ನೈರ್ಮಲ್ಯದ ಮಟ್ಟವನ್ನು ಹೆಚ್ಚಿಸುವುದು ಇವೇ ಮೊದಲಾದ 
ಶುಚಿತ್ವದ ಅಭ್ಯಾಸ-ಆಚರಣೆಗಳ ಕುರಿತಾದ ಸಂಗತಿಗಳನ್ನು 
ಒಳಗೊಂಡಿರಬಹುದು. ಸ್ವಚ್ಛತೆಗೆ ಸಂಬಂಧಿಸಿದಂತೆ ಭಾರತದಲ್ಲ 
ಆಚರಣೆಯಲ್ಲದ್ದ ಕೆಲವು ಸಾಂಪ್ರದಾಯಕ ಆಚರಣಿಗಳು ಈಗ 
ನಿಧಾನಕ್ಕೆ ಮರೆಯಾಗುತ್ತಿದ್ದು. ಅವುಗಳ ಪ್ರಸ್ತುತತೆಯನ್ನು ಮಕ್ಕಳಗೆ 
ಮನದಟ್ಟು ಮಾಡಿಕೊಡಬಹುದು. ಉದಾಹರಣೆಗೆ, ಮನೆಯೊಳಗೆ 
ಪ್ರವೇಶಿಸುವ ಮುನ್ನ ಕೈಕಾಲು. ಮುಖಗಳನ್ನು ತೊಳೆಯುವುದು. 
ಸಾಂಸ್ಕೃತಿಕವಾಗಿ ಪ್ರಸ್ತುತತೆಯನ್ನು ಹೊಂದಿರುವ ಈ ಅಭ್ಯಾಸ- 
ಆಚರಣೆಗಳು ಪುರಾತನ ಪರಂಪರೆ ಹಾಗು ಆಚರಣೆಗಳೊಂದಿಗೆ 
ಸಂಬಂಧ ಕಲ್ಪಸುವುದರ ಹೊತೆಗೆ ಅದಾಗಲೇ ರೂಢಿಯಲ್ಲರುವ 
ಸಾಂಸ್ಕೃತಿಕ ಆಚರಣೆಗಳು ಹೇಗೆ ಒಪ್ಪಿತವಾಗಿವೆ ಮತ್ತು 
ಆಚರಣಿಯಲ್ಲ ತರಲು ಯೋಗ್ಯವಾಗಿವೆ ಎಂಬುದನ್ನು 
ಮರುಶೋಧಿಸುತ್ತವೆ. 


ಮಕ್ಕಳು ಮತ್ತು ಅವರ ಕುಟುಂಬದ ಸದಸ್ಯರು ಕೋವಿಡ್‌-19೨ 
ಸೋಂ೦ಕಗೆ ಒಳಗಾದ ಸಂದರ್ಭದಲ್ಲ ಕಂಡು-ಬರಬಹುದಾದ 
ಪೂರ್ವಾಗ್ರಹಪೀಡಿತ ನಡವಳಕೆಯ ಬಗ್ಗೆ ಮತ್ತು ಸಾಮಾಜಕ 
ಕಳಂಕವನ್ನು ಹೋಗಲಾಡಿಸಲು ಸಮುದಾಯದ ಬೆಂಬಲ ಅಗತ್ಯ 
ಎಂಬ ಅಂಶದ ಕುರಿತು ಶಿಕ್ಷಕರು. ಬೋಧನಾ ಸಾಮದ್ರಿಗಳು 
ಕಡ್ಡಾಯವಾಗಿ ಒತ್ತು ನೀಡಲೇಖೇಕಿದೆ. ಒಮ್ಮೆ ಈ ವೈರಾಣುವಿನ 
ದಾಆಗೆ ತುತ್ತಾದವರು ಮತ್ತೆ ಮತ್ತೆ ಸೋಂಕಿಗೆ ಒಳಗಾಗುವ 
ಅಪಾಯವೂ ಹೆಚ್ಚರುವ ಕಾರಣ ಅವರಿಗೆ ಅನು-ಕಂಪಛರಿತ ಮತ್ತು 
ಸಹಾನುಭೂತಿಯಂದ ಕೂಡಿದ ಪ್ಲಂದನೆಯ ಅವಶ್ಯಕತೆಯುದೆ 
ಎನ್ನುವುದನ್ನು ಒತ್ತಿ ಹೇಳಬೇಕಾಗುತ್ತದೆ. 


ಕೋವಿಡ್‌-1೨ ನಿಂದಾಗುವ ತೊಂದರೆಯು ಭವಿಷ್ಯದಲ್ಲಿಯೂ 
ಬಹುಕಾಲ ಪೀಡಿಸಲದೆ ಎಂಬ ಸಂಗತಿಯನ್ನು ಮಕ್ಕಳು ಮತ್ತು 
ಅವರ ಕುಟುಂಬಕ್ಕೆ ತಿಆಸಿಹೇಳಬೇಕು. ವಿಶೇಷವಾಗಿ ಭಾರತದಲ್ಲ 
ಇದು ಇನ್ನಷ್ಟು ಮಹತ್ವವನ್ನು ಪಡೆದುಕೊಳ್ಳುವುದಕ್ಕೆ ಕಾರಣ. 
ಸಾಮಾಜಕ ಅಂತರವನ್ನು ಕಾಯ್ದುಕೊಳ್ಳುವುದು. ನೈರ್ಮಲ್ಯವೇ 
ಮೊದಲಾಗಿ ಮುಂಜಾಗರೂಕತೆ ವಹಿಸುವುದು ಮತ್ತು ಸೋಂಕನ್ನು 
ತಡೆಗಟ್ಟುವ ನಿಟ್ಟನಲ್ಲ ತೆಗೆದುಕೊಳ್ಳುವ ಹಲವಾರು ಕ್ರಮಗಳು ಇಲ್ಲ 
ಇನ್ನೂ ಉಳದುಕೊಂಡಿರುವ ಅಸ್ಪೃಶ್ಯತೆಯ ಅನಿಷ್ಟ ಆಚರಣೆಯನ್ನು 
ನೆನಪಿಗೆ ತರುತ್ತವೆ. ಈ ಸಾಮಾಜಕ ಅನಿಷ್ಠವು ಮತ್ತೆ ತಲೆ ಎತ್ತದ 
ಹಾಗೆ ಕಾಳಜ ವಹಿಸಬೇಕಿದೆ. ದಶಕಗಳಂ೦ದ ಸಾಧಿಸಿದ ಸಾಮಾಜಕ 
ಸಮರ್ರತೆಯಲ್ಲನ ಪ್ರಗತಿಯನ್ನು ಕೋವಿಡ್‌-19 ಎಂಬ ಪಿಡುಗು 
ಬಂದು ಅರಿವಿಲ್ಲದೇ ನಾಶಪಡಿಸದಂತೆ ನೋಡಿಕೊಳ್ಳಬೇಕಿದೆ. 


ಸೂಚಿತ ವಿಧಾನ 


ಅ) ಸಾಧ್ಯವಿದ್ದಲ್ಲೆಲ್ಲ ಶಿಕ್ಷಕರು ಬೋಧನೆಗೆ ಬಳಸಲು 
ಅನುವಾಗುವಂತೆ ಚಿತ್ರಕಥೆಗಳಲ್ಲನ ಪಾತ್ರಗಳ ಮಾದರಿಯನ್ನು 
ಉಪಯೋಗಿಸಿ ಬೋಧನಾ ಉಪಕರಣಗಳನ್ನು ಮತ್ತು 
ಭಾಷೆಯ ಹಂಗಿಲ್ಲದ ವಿದ್ಯುನ್ಮಾನ ವಿಷಯವಸ್ತುಗಳನ್ನು 
(Languageagnostic digital content) ಅಭಿವೃದ್ಧಿ - 
ಪಡಿಸಬಹುದು. 


ಬ) ಮಕ್ಕಳು ಮತ್ತು ಅವರ ಕುಟುಂಬದ ಸದಸ್ಯರು ಅನುಸರಿಸ- 
ಬೇಕಾದ ಸ್ಥಳ ಆಧಾರಿತ ಅಭ್ಯಾಸ-ಆಚರಣಿಗಳನ್ನು 
ಪರಿಣಾಮಕಾರಿಯಾಗಿ ಸಂವಹಿಸಲು ನೆರವಾಗುವಂತೆ ಮತ್ತು 
ಪ್ರದೇಶಕ್ಕನುಗುಣವಾದ (ಹಳ್ಳಿ. ನೆರೆಹೊರೆ, ನಗರಸಭೆ, ಜಲ್ಲೆ, 
ರಾಜ್ಯ, ಪ್ರಾಂತ ಇತ್ಯಾದಿ) ವಿಷಯವಸ್ತುವನ್ನು ಹುಡುಕ 
ತೆಗೆಯಲು ಸಾಧ್ಯವಾಗುವಂತೆ, ಶಿಕ್ಷಕರು ಸಾಮರ್ರಿಗಳ ಕೇಂದ್ರ 
ಭಂಡಾರವೊಂದನ್ನು ಬಳಸಬಹುದು) ಶಿಕ್ಷಕರು ಮತ್ತು ಮಕ್ಷಳು 
ಸೇರಿ ತಾವೆಲ್ಲರೂ ಒಟ್ದಾಗಿ ಹಾಡಲು ಸಾಧ್ಯವಾಗುವಂತಹ 
ಗೀತೆಗಳನ್ನು ರಚಿಸಬಹುದು. ಗೀತೆಯ ಸಾಹಿತ್ಯವು ಹೆಚ್ಚು 
ಪರಿಚಿತವಾದ ಹಾಗೆ ಅವರು ಅಭ್ಯಾಸ-ಆಚರಣೆಗಳನ್ನು 
ಬಲಪಡಿಸಲು ಹಾಡಿನ ಜೊತೆಗೆ ನಟನೆಯನ್ನು ಕೂಡ 
ಬಳಸಬಹುದು. 


ಡ) ರೇಖಾಚಿತ್ರ ಜಡಿಸುವುದು. ವರ್ಣಚಿತ್ರ ರಚಿಸುವುದು. ತಮ್ಮ 
ಸಹಪಾಠಿಗಳಗೆ ಬೆ೦ಂಬಲ/ಒದ್ಗಟ್ಟನ್ನು ಸೂಚಿಸಲು ಅಥವಾ 
ಅವರು ಅನಾರೋಗ್ಯದಿಂದ ಬೇಗ ಚೇತರಿಸಿಕೊಳ್ಳುವಂತೆ 
ಹಾರೈಕೆಗಳನ್ನು ಕಳುಹಿಸಲು ಅಂಚೆ ಕಾರ್ಡ್‌/ವೀಡಿಯೋ 
ಸಂದೇಶಗಳನ್ನು ನಿರ್ಮಿಸುವುದೇ ಮೊದಲಾದ ಕಲಾಸಂಬಂಧಿ 
ಚಟುವಟಕೆಗಳಲ್ಲ ಶಿಕ್ಷಕರು ಮಕ್ಕಳಗೆ ಸಹಾಯ ಮಾಡಬಹುದು. 
ತಮ್ಮ ಸುತ್ತಮುತ್ತಅನವರು ಎದುರಿಸುತ್ತಿರುವ ಅಪಾಯಗಳನ್ನು 
ಕುರಿತಂತೆ ಸಹಾನುಭೂತಿಯನ್ನು ಹೊಂದಿರುವ ಮಕ್ಕಳ ಒಂದು 
ತಲೆಮಾರನ್ನು ಕೂಡ ಠಈ ಚಟುವಟಕೆಗಳು ಬೆಳೆಸುತ್ತವೆ. 


ಇ) ಪಾತ್ರ ವಹಿಸುವಿಕೆ ಹಾಗು ರಂಗಪಶಿಬರಗಳು ನಿರೂಪಣಿಯ 
ಮೂಲಕ ಮಕ್ಕಳಗೆ ಪಿಡುಗಿನ ಸಂಕೀರ್ಣತೆ ಮತ್ತು 
ಸೂಕ್ಕ್ಯಾತಿಸೂಕ್ಷ್ಯ ಸಂಗತಿಗಳ ಅನುಭವವನ್ನು ಹೊಂದಲು 
ನೆರವಾಗುತ್ತವೆ. 


A-Action ಕ್ರಮಗಳು 


ಶೇ ಆಲೋಚನೆಗಳನ್ನು ಕಾರ್ಯರೂಪಕೆ ಹೇಗೆ ಇಆಸಲಾಗುತ್ತದೆ 
ಎನ್ನುವುದರ ಮೂಲಕವಷ್ಟೇ ಈ ಪ್ರತಿಕ್ರಿಯಾತೃಕ ಚಟುವಟಕೆಗಳ 
ಅಂತಿಮ ಯಶಸ್ಥನ್ನು ಅಳೆಯಲು ಸಾಧ್ಯ. ಪ್ರಸ್ತುತ ಪಿಡುಗು ಹಾಗು 
ಅದು ಒಡ್ಡುವ ಭೀತಿಯ ಪ್ರಮಾಣ ಮತ್ತು ವ್ಯಾಪ್ತಿಯೇ ನಮ್ಮನ್ನು 
ನೈಜ ಜಗತ್ತಿನಲ್ಲ ಅಥವಾ ವಾಸ್ತವಿಕವಾಗಿ ಅದರ ಪರಿಣಾಮವೇನು 
ಎನ್ನುವುದರ ಕುರಿತು ಗಾಢ ಜಂತನೆಯಲ್ಲ ತೊಡಗುವಂತೆ 
ಮಾಡುತ್ತದೆ. ಪರಿಣಾಮವನ್ನು ಅಳೆಯುವ ಬದ್ಧತೆ ಹಾಗು 
ಪುರಾವೆಯನ್ನು ಆಧರಿಸಿದ ಮಾರ್ಪಾಟುಗಳ ಜೊತೆಗೆ ತೆಗೆದು- 
ಕೊಳ್ಳಬೇಕಾದ ಕ್ರಮಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದು 
ನಿರಂತರವಾಗಿ ನೂತನ ಆವಿಷ್ಠಾರ ಮತ್ತು ಪರಿಷ್ಠಾರಗಳನ್ನು 
ಹೊಂದಿರುವ ಮಾದರಿಯೊಂದನ್ನು ಸೃಷ್ಟಿಸುತ್ತದೆ. ಇದು ವಿಜ್ಞಾನ 
ಆಧಾರಿತ ಅವಲೋಕನಾತ್ಕಕ ಚೌಕಟ್ಟೊಂದಕ್ಕೂ ದಾರಿಮಾಡಿ- 
ಕೊಡುತ್ತದೆ. ಅದರ ಮೂಲಕ ದತ್ತಾಂಶ ವಿಜ್ಞಾನಿಗಳು ಹಲವಾರು 
ಸಂಗತಿಗಳ ಕುರಿತು ಸಂಶೋಧನೆಯನ್ನು ಕೈಗೊಳ್ಳಬಹುದು. 


ಮಾದರಿಯಲ್ಲನ ಈ ಬಹುಮುಖ್ಯ ಭಾಗವು ಪಿಡುಗಿನ ಈ 
ಅವಧಿಯಲ್ಲ ಕಡೆಗಣಿಸಲ್ಪಡುವ ಸಾಧ್ಯತೆ ಹೆಚ್ಚಿರುವುದನ್ನು 


ಸುಲಭವಾಗಿ ಕಾಣಬಹುದು. ಹಾಗಿದ್ದರೂ ಇದು ಪುರಾವೆ ಆಧಾರಿತ 
ಅಭ್ಯಾಸ-ಆಚರಣಿಗಳ ಮೂಲಕ ನಮ್ಮ ಶಿಕ್ಷಣ ವ್ಯವಸ್ಥೆಯ ಅತಿ 
ದೊಡ್ಡ ಸಾಮಾಜಕ ಆಧಾರಸ್ತಂಭವನ್ನು ಬಳಸಿಕೊಳ್ಳುವ ಸದೃಢ 
ವ್ಯವಸ್ಥೆಯನ್ನು ಹುಟ್ಟುಹಾಕುತ್ತದೆಯೆಂದರೆ ಉತ್ತೇಕ್ಷೆಯಾಗದು. 


ಸೂಚಿತ ವಿಧಾನ 


ಅ) ಶಿಕ್ಷಕರನ್ನು ತಾವು ಕೈಗೊಳ್ಳುವ ಕೆಲಸಕಾರ್ಯಗಳಂದಾಗಿ ತಮ್ಮ 
ಸಮಾಜದಲ್ಲ ಬದಲಾವಣಿ ತರುವವರು ಎಂದು ಗುರುತಿಸ- 
ಬಹುದು. 


ಬ) ಈ ಕೆಳಗಿನವು ಅಕೆಯಬಹುದಾದ ಮಾಪನಗಳು: 
i ಮಕ್ಕಳು ಪೂರ್ಣಗೊಳಸಿದ ದಾಖಲೆಗಳ ಸಂಖ್ಯೆ 
i) ತರಗತಿಯಲ್ಲನ ಒಟ್ಟು ಮಕ್ಕಳ ಸಂಖ್ಯೆ ಮತ್ತು ಶಿಕ್ಷಕರು 
ಪ್ರಭಾವಿಸಿದ ಮಕ್ಷಳ ಸಂಖ್ಯೆಯ ಅನುಪಾತ. 


ಕ) ಶಿಕ್ಷಕರು ಕೋವಿಡ್‌-1೨ನ ಪ್ರಕರಣಗಳು ಹೆಚ್ಚಿರುವ ಹಾಗು 
ಅದಕ್ಕೆ ಒಳಗಾಗುವ ಅಪಾಯವು ಹೆಚ್ಚರುವ ಜನಸಮುದಾ- 
ಯದಲ್ಲ ಕೆಲಸ ಮಾಡಿದ್ದಾರೆಯೇ, ಸೇವೆ ಸಲ್ಲಸಿದ್ದಾರೆಯೇ 
ಎನ್ನುವುದು ಮತ್ತೊಂದು ಮುಖ್ಯ ಅಂಶವಾಗಿದೆ. 


ಡ) ಪ್ರತಿಯೊಂದು ಜಲ್ಲೆ, ಪದೇಶದಲ್ಲಯೂ ಪ್ರತಿ ತಿಂಗಳೂ ಒಬ್ಬೊಬ್ಬ 
ಮಾದರಿ ಶಿಕ್ಷಕರನ್ನು ಗುರುತಿಸುವ ವ್ಯವಸ್ಥೆಯನ್ನು 
[a 
ಕಲ್ಪಸುವುದು. 


ಕೊನೆಯ ಮಾತು 


ಒಟ್ಟಾರೆ ಹೇಳಬೇಕೆಂದರೆ, 1.N.D.1.A. ಎನ್ನುವುದು ನಾವು ಕೋವಿಡ್‌ 
ಕುರಿತಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆಯ ಮೂಲಕ ಪ್ರತಿಸ್ತಂದಿಸಲು 
ಆಲೋಚಿಸಬಹುದಾದ ಮಾದರಿಯೊಂದರ ನೀಲನಕ್ಷೇಯಾಗಿದೆ 
ಹಾಗು ನಮ್ಮ ದೇಶದ ಅತಿದೊಡ್ಡ ಆಸ್ತಿಯಾದ ಶಿಕ್ಷಕರು ಈ ನಿಟ್ಟನಲ್ಲ 
ಭಾಗವಹಿಸಲು ಅನುವಾಗುವಂತೆ ಪುನರಾವರ್ತಿತ ಚೌಕಟ್ಟೊಂದರ 
ಸ್ಟರೂಪದಲ್ಪ ಕಾರ್ಯ ನಿರ್ವಹಿಸುವುದು ಅದರ ಉದ್ದೇಶವಾಗಿದೆ. 


|.N.D.l.A. ಮಾದರಿಯು ಸಮದ್ರ ಸ್ವರೂಪದ ಪ್ರತಿಪ್ಪಂದನೆಗಳ 
ಮೂಲಕ ಕಡಿಮೆ ವೆಚ್ಚದ ಮತ್ತು ಕಾಂರ್ಶ್ಯುಪಾಥುವಾದ 
ಉಪಕರಣಗಳ ವ್ಯಾಪಕ ಪಟ್ಟಿಯನ್ನು ಒದಗಿಸಲು ಪ್ರಯತ್ನಿಸುತ್ತದೆ. 


ದೀರ್ಪ್ಷಕಾಲೀನ ದೃಷ್ಟಿಯಿಂದ ನೋಡಿದರೆ, ನವೀನತಾ ತಂತ್ರಜ್ಞಾನ- 
ದಿಂದಾಗಿ ಕಾರ್ಯರೂಪಕ್ಷೆ ಬರುವ ಈ ಚೌಕಟ್ಟನ ಮಾದರಿಯು 
ಅಳವಡಿಸಿಕೊಳ್ಳಲು ಸಾಧ್ಯವಾಗುವಂತಹ, ಸ್ಥಳೀಕೃತ ಪರಿಹಾರೋ- 
ಪಾಯಗಳನ್ನೊಳಗೊಂಡ ಹೊಸ ಹಾಗು ವೈಜ್ಞಾನಿಕ ನೀಲನಕ್ಷೆ- 
ಯೊಂದನ್ನು ಜಗತ್ತಿಗೆ ನೀಡಬಲ್ಲುದು ಮತ್ತು ಸಾಧ್ಯವಿದ್ದಲ್ಲ. ಒಂದು 
ದೇಶವಾಗಿ.  ಕ್ಷಿಪಗತಿಯಲ್ಲ ವಿಸ್ತರಿಸುತ್ತಿರುವ ವಿದ್ಯುನ್ಮಾನ 
ರೂಪಾಂತರ ಕ್ರಿಯೆಯನ್ನು ವರ್ಧಿಸುವ, ಮಾಪನಾರ್ಹ 
ತಂತ್ರಜ್ಞಾನಗಳ ವೇದಿಕೆಯನ್ನಾಗಿ ಈ ನವೀನ ಮಾದರಿಯನ್ನು 
ಕ್ರಮಬದ್ಧ/ಸುವ್ಯವಸ್ಥಿತಗೊಳಆಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


39 


ಭಾರ್ಗವ್‌ ಶ್ರೀ ಪ್ರಕಾಶ್‌ : ಇವರು FriendsLearn ಅಂಬ ಕ್ಯಾಅಫೋಸರ್ನಿಯಾದ ಪಾಲೋ ಆಲೋ ಮತ್ತು ಭಾರತದ 
ಚೆನ್ನೈನಲ್ಲ ಕಾರ್ಯಾಚರಿಸುತ್ತಿರುವ ಜೀವ ವಿಜ್ಞಾನ ಹಾಗು ಆರೋಗ್ಯ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ನವೋದ್ಯಮವೊಂದರ 
ಸ್ಥಾಪಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಾರೆ. ಭಾರ್ಗವ್‌ ಶ್ರೀ ಪ್ರಕಾಶ್‌ ಅವರು ಎಂಜನಿಯರ್‌, 
ವಿನ್ಯಾಸಕಾರ ಹಾಗೂ ಅನ್ನೇಷ ಷಕರಾಗಿದ್ದು ಅನೇಕ ಉದ್ಯಮಗಳನ್ನು ಸ ಸ್ಥಾಪಿಸಿದ್ದಾರೆ. ಅವರನ್ನು ತಂತ್ರಜ್ಞಾನದಿಂದ ನಡೆಯುವ 
ರೋಗ ತಡೆಯ ವಿಭಾಗಪೊಂದಕ್ಕೆ ಸೇರಿದ ವಿದ್ಯುನ್ಯಾನ ಲಸಿಕೆಗಳ ಪ್ರವರ್ತಕನೆಂದು ಪರಿಗಣಿಸಲಾಗುತಿದೆ. ಸಿಮ್ಯುಲೇಷನ್‌ 
ತಂತ್ರಜ್ಞಾನ (Simulation technologies) ಮತ್ತು ವರ್ಚುವಲ್‌ ರಿಯಾಅಟಗೆ (Virtual reality) ಸಂಬಂಧಿಸಿದಂತೆ ಇವರು 
ಐದು ಹಕ್ಷುಸ್ತಾಮ್ಯಗಳನ್ನು (Patent) ಹೊಂದಿರುತ್ತಾರೆ. ಇವರು ಕಾರ್ನಗಿ ಮೆಲನ್‌ ವಿಶ್ವವಿದ್ಯಾನಿಲಯದ ವಿದ್ಯುನ್ಯಾನ 
ಲಸಿಕಾ ಕಾರ್ಯಯೋಜನೆಯಲ್ಲ (Digital Vaccine Project) ಸಂಶೋಧನಾ ಭಾಷಾಂತರ ಹಾಗೂ ನವೀನ ಆವಿಷ್ಣಾರಕ್ಷೆ 
ಸಂಬಂಧಿಸಿದಂತೆ ಸ ಸ್ಥಾಪಕ ಭಾಗೀದಾರರಾಗಿದ್ದಾರೆ. ಇವರು ಅಮೆರಿಕ ಸಂಯುಕ್ತ ಸಂಸ್ಥಾನದ ಆನ್‌ ಆರ್ಬೋರ್‌ ನಗರದ 
ಯೂನಿವರ್ಸಿಟ ಆಫ್‌ ಮಿಷಿಗನ್‌ನಿಂದ ಅಟೋಮೋಟವ್‌ ಎಂಜನಿಯರಿಂಗ್‌ನಲ್ಲ ಸ್ನಾತಕೋತ್ತರ ಪದವಿ ಪ ಪಡೆದಿದ್ದಾರೆ. 
ಇವರನ್ನು bhargav@friendslearn.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಸಹನಾ ಹೆಗಡೆ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಒಂದು ನಿರ್ದಿಷ್ಟ ವಿಷಯದ ಬದ್ದೆ ತಮ್ಮ ವಿಚಾರಗಳನ್ನು ಭಾಷಣಕಾರರು ಮಂಡಿಸಿ 
ಭಾಗೀದಾರರಿಂದ ಆಗಾಥ್ಯೆ ಪ್ರಶ್ನೆಗಳು ಅಥವಾ ಟೀಕೆಗಳನ್ನು ಆಹ್ಞಾನಿಸುವ 
ವೆಜನಾರ್‌ಗಳನ್ನು ಹೊರತುಪಡಿಸಿದರೆ, ಭಾಗೀದಾರರ ಸಂಖ್ಯೆಯನ್ನು ಮುಖಾಮು 
ಕಾರ್ಯಕ್ರಮಗಳ ಸಂಖ್ಯೆಯ ಮಟ್ಟಕ್ಕೆ ಇಟ್ಟುಕೊಳ್ಳುವುದು ಇಲ್ಲನ 
ಪ್ರಯತ್ನಗಳಾಗಿರುತ್ತದೆ. ಹೆಚ್ಚು ಕೇಂದ್ರೀಕೃತ ರೀತಿಯಲ್ಲ ಭಾಗೀದಾರರನ್ನು 
ನಿರತಗೊಳಸಲು ನೆರವು ನೀಡುವುದಕ್ಕಿಂತ ವೆಜನಾರುಗಳು ದೊಡ್ಡ ಭಾಗೀದಾರಿಕೆಯುಳ್ಳ 
ಕಾರ್ಯಕ್ರಮಗಳಾಗಿ ಜನರನ್ನು ತಲುಪಲು ಸಹಕಾರಿಯಾಗಿದೆ ಎಂಬುದು 
ಉಪಯುಕ್ತವಾಗಿದ್ದು, ಅವುಗಳ ಉದ್ದೇಶವು ಮಾಹಿತಿ ನೀಡಲು ಮತ್ತು ವಿಷಯದ 
ಕುರಿತು ಅಭಿಪ್ರಾಯ ರೂಪಿಸುವುದಕ್ಕಾಗಿರುತ್ತದೆ. 


- ನಿಪ್ರಿತ್‌ ಬಂಡ್‌ಪುರ್‌, ಆನ್‌ಲೈನ್‌ ವೃತ್ತಿಪರ ಬೆಳವಣಿಗೆ ಕಾರ್ಯಕ್ರಮಗಳು- 
ಚಿಂತನೆಗಳು, ಪುಟ-72 


40 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೨೦೦21 


